ಕಪ್ಪು ಶಕ್ತಿಯ ನಿಗೂಢ ರಹಸ್ಯ 
— ಅಮಿತಾಭ ಮುಖರ್ಜಿ 
ಕಪ್ಪುಶಕ್ತಿ ಎಂಬ ರಹಸ್ಯಮಯ ಶಕ್ತಿಯಿಂದ ತುಂಬಿದ ಬ್ರಹ್ಮಾಂಡದಲ್ಲಿ ನಾವು ಜೀವಿಸುತ್ತಿದ್ದೇವೆ 
ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಈ ಲೇಖನದಲ್ಲಿ ವಿಜ್ಞಾನಿಗಳ ದೃಷ್ಟಿಯಲ್ಲಿ ಕಷ್ಪುಶಕ್ತಿ ಎಂದರೆ ಏನು, 
ಅದು ಅಸ್ತಿತ್ವದಲ್ಲಿದೆ ಎಂದು ನಾವು ಹೇಗೆ ತೀರ್ಮಾನಿಸಬಹುದು ಎಂಬುದನ್ನು ವಿವರಿಸಲು 


ಪ್ರಯತ್ನಿಸಲಾಗಿದೆ. 


ಹತ) 


1920 ನೇ ಇಸವಿ. ಅಮೇರಿಕಾ ಸಂಯುಕ್ತ ಸಂಸ್ಥಾನದ (೮sAಿ) ನ್ಯಾಷನಲ್‌ ಅಕಾಡೆಮಿ ಆಫ್‌ 
ಸೈನ್ಸಸ್‌ ನಲ್ಲಿ ಜರುಗುತ್ತಿದ್ದ ಸಭೆಯೊಂದರಲ್ಲಿ ಅಂದಿನ ಪ್ರಸಿದ್ಧ ಖಗೋಳ ವಿಜ್ಞಾನಿಗಳು 

” ಬ್ರಹ್ಮಾಂಡದ ಪರಿಮಾಣ” ("The Scale of the Universe’) ಎ೦ಬುದನ್ನು ಕುರಿತು 
ಚರ್ಚಿಸುತ್ತಿದ್ದರು. ಅವರ ವಾದಗಳು ಬೃಹತ್‌ ಆಂಡೊಮಿಡ ನೆಬ್ಬುಲಾದಂತಹ ಮೋಡದಂತೆ 
ಕಾಣುವ ಕಾಯಗಳತ್ತ ಕೇಂದ್ರೀಕೃತವಾಗಿತ್ತು. (ನೆಬ್ಕುಲಾ ಎಂದರೆ ಲ್ಯಾಟಿನ್‌ ಭಾಷೆಯಲ್ಲಿ ಸಣ್ಣ 


ಮೋಡ ಎಂದು ಅರ್ಥ) ಆಂಡ್ರೊಮಿಡಾ ನೆಬ್ಕುಲಾಗೆ ಮತ್ತೊಂದು ಹೆಸರು ಎಂ31 (ಚಿತ್ರ1 ಎ 


ನೋಡಿ). ಒಂದು ವಿಚಾರ ಪಂಥದ ಪ್ರಕಾರ ನೆಬ್ಯುಲಾಗಳು ಆಕಾಶಗಂಗೆ (Milky Way Galaxy) 
ಯೊಳಗಿರುವ ಅನಿಲ ಮತ್ತು ಧೂಳಿನ ಮೋಡವಷ್ಟೆ. ಮತ್ತೊಂದು ವಿಚಾರಪಂಥ ಈ ವಾದದ 
ಒಂದು ಭಾಗವನ್ನಷ್ಟೆ ಒಪ್ಪುತ್ತದೆ - ಅಂದರೆ ಆಕಾಶಗಂಗೆಯಲ್ಲಿ ಕೆಲವು ಅನಿಲ ಮೋಡಗಳು 
ಇರುವುದಂತೂ ನಿಜ. ಆದಾಗ್ಯೂ, ಕೆಲವು ನೆಬ್ಬುಲಾಗಳು ನಕ್ಷತ್ರಗಳ ಗುಂಪಾಗಿದ್ದು, ನಮ್ಮ 
ಆಕಾಶಗಂಗೆಯೊಳಗೆ ಇರಲು ಸಾಧ್ಯವಾಗದಷ್ಟು ತುಂಬಾ ದೂರದಲ್ಲಿ ಇವೆ ಎಂದು ಅವರು 


ವಾದಿಸುತ್ತಾರೆ. 


ಚಿತ್ರ 1 ಎ ಆಂಡೊಮಿಡಾ ನೀಹಾರಿಕ: ಒಂದು ಆಧುನಿಕ ನೋಟ. 


Credits: NASA/JPL-Caltech, Wikimedia Commons. URL: https://commons. wikimedia.org/wiki/File: Andromeda_ 
galaxy_2.jpg. License: CC-BY. 


ಚಿತ್ರ 1 ಬಿ: ಅಮಾನ್ಯುಯಲ್‌ 

ಕ್ಯಾಂಟ್‌ 

Credits: A photograph (http://www.philosovieth.de/kantbilder/ 
bilddaten.html) of a painting by Johann Gottlieb 

Becker uploaded by Daube aus Boblingen, Wikimedia 
Commons. URL: https://en. wikipedia.org/wiki/File:Kant_ 

gemaelde_3.jpg. License: CC-BY. 


ಎರಡನೇ ಪಂಥದವರ ವಾದ ಹೊಸತೇನಾಗಿರಲಿಲ್ಲ. 1775 ನೇ ಇಸವಿಯಷ್ಟು ಹಿಂದೆಯೇ 


ತತ್ವಜ್ಞಾನಿಯಾದ ಅಮಾನ್ಯುಯಲ್‌ ಕ್ಯಾಂಟ್‌ (Immanuel ಜು (ಚಿತ್ರ 1ಬಿ ನೋಡಿ) “ದ್ವೀಪ 
ಬ್ರಹ್ಮಾಂಡಗಳು ಎಂದು ತಾನು ಹೆಸರಿಸಿದ ಈ ನೆಬ್ಕುಲಾಗಳನ್ನು ದೂರದ ಕಾಯಗಳಂದು 
ಊಹಿಸಿದ್ದನು. 1925 ರ ಹೊತ್ತಿಗೆ ವಿಸ್ತೃತ ವೀಕ್ಷಣೆಗಳ ಫಲವಾಗಿ, ವಿಶೇಷತಃ ಎಡ್ಡಿನ್‌ ಹಬಲ್‌ 
ಎಂಬ ಅಮೆರಿಕಾದ ಖಗೋಳ ವಿಜ್ಞಾನಿಯ ವೀಕ್ಷಣೆಗಳಿಂದಾಗಿ, ಈ ವಿವಾದವು 
ಅಂತ್ಯಗೊಂಡಿತು. ಹಬಲ್‌ ತನ್ನ ವೀಕ್ಷಣೆಯನ್ನು ಕ್ಯಾಲಿಪೋರ್ನಿಯಾದ ಮೌಂಟ್‌ ವಿಲ್ಲನ್‌ 
ವೀಕ್ಷಣಾಲಯದಲ್ಲಿರುವ ಹೂಕರ್‌ ದೂರದರ್ಶಕದ ನೆರವಿನಿಂದ ಎಂ-31 ನಲ್ಲಿರುವ ಪ್ರತ್ಯೇಕ 
ನಕ್ಷತ್ರಗಳನ್ನು ಯಶಸ್ವಿಯಾಗಿ ಗುರುತಿಸುವ ಮೂಲಕ ಪ್ರಾರಂಭಿಸಿದನು ( ಚಿತ್ರ 2 ನೋಡಿ). 
ಅನತಿ ಕಾಲದಲ್ಲಿ ಆತ ಮತ್ತು ಆತನ ಸಹೋದ್ಯೋಗಿಗಳು ಈ ನಕ್ಷತ್ರಗಳ ದೂರವನ್ನು ಅಂದಾಜು 
ಮಾಡಲು ಸಮರ್ಥರಾದರು. ಎಂ-31 ಎಂಬುದು ನಮ್ಮ ಆಕಾಶಗಂಗೆಯಲ್ಲಿ ಇರಲು 
ಸಾಧ್ಯವಾಗದಷ್ಟು ದೂರದಲ್ಲಿದೆ ಎಂದು ತಿಳಿದು ಬಂದಿದ್ದಲ್ಲದೆ, ಅದು ಸ್ವತಃ ಅನೇಕ ಶತಕೋಟಿ 


ತಾರೆಗಳನ್ನು ಒಳಗೊಂಡಿರುವ ನೀಹಾರಿಕೆಯೇ ಆಗಿದೆ ಎಂದೂ ಇದರಿಂದ ಅರಿವಿಗೆ ಬಂತು. 
ಇದರಿಂದಾಗಿ, ಬ್ರಹ್ಮಾಂಡವು ಈ ಹಿಂದೆ ತಿಳಿದುಕೊಂಡಿದ್ದಕ್ಕಿಂತ ಅತ್ಯಂತ ದೊಡ್ಡದಾಗಿದೆ ಎಂದು 
ಸಾಬೀತಾಯಿತು. ಅದಕ್ಕನುಗುಣವಾಗಿಯೇ ಎಂ-31 ರಿಂದ ಹೊರಹೊಮ್ಮಿದ ಬೆಳಕು ನಕ್ಷತ್ರಗಳಲ್ಲಿ 
ಕಂಡುಬರುವ ರಾಸಾಯನಿಕ ಧಾತುಗಳನ್ನು ಒಳಗೊಂಡಿರುವ ರೋಹಿತ ರೇಖೆಗಳನ್ನು 
ತೋರಿದವು. 
ಬ್ರಹ್ಮಾಂಡವು ಹಿಗ್ಗುತ್ತಿದೆ 

1916ರ೦ದ 1919ರ ಅವಧಿಯಲ್ಲಿ ಅಂಡ್ರೊಮಿಡದಂತಹ ಕೆಲವು "ನೆಬ್ಕುಲಾಗಳು' ತಮ್ಮ 
ರೋಹಿತ ರೇಖೆಗಳಲ್ಲಿ ನೀಲಿ ಪಲ್ಲಟ (ಛಟಣಜ ಜಿಣ)ವನ್ನು ತೋರ್ಪಡಿಸಿದರೆ, ಬಹಳಷ್ಟು 
ನೆಬ್ಯುಲಾಗಳು ಕೆಂಪು ಪಲ್ಲಟ (ಡಿಜಜ,ಖಜಣ) ವನ್ನು ತೋರ್ಪಡಿಸಿದವು. ಈ ಅಂಶವು ವಿಶೇಷವಾಗಿ 
ಅತಿ ದೂರದ ನೀಹಾರಿಕೆಗಳ (ಗ್ಯಾಲಾಕ್ಷಿಗಳ) ವಿಷಯದಲ್ಲಿ ನಿಜವಾಗಿತ್ತು. ಡಾಪ್ಲರ್‌ ಪರಿಣಾಮವು 
(ಬಾಕ್ಸ್‌ 1 ನೋಡಿ) ರೋಹಿತ ಪಲ್ಲಟವನ್ನು ವಸ್ತುವಿನ ಚಲನೆಯ ಪರಿಣಾಮವೆಂದು ಸಂಬಂಧ 
ಕಲ್ಪಿಸಲು ನೆರವಾಗುತ್ತದೆ. ಇದರಿಂದ ಬಹಳಷ್ಟು ನೀಹಾರಿಕೆಗಳು ನಮ್ಮಿಂದ ದೂರ ಚಲಿಸುತ್ತಿವೆ 
ಎಂದು ತೀರ್ಮಾನಿಸಲು ನಮಗೆ ಸಾಧ್ಯವಾಗಿದೆ. 1920 ರ ದಶಕದ ಅಂತಿಮ ಭಾಗದಲ್ಲಿ, ಹಬಲ್‌ 
ಮತ್ತು ಅವನ ಸಹೋದ್ಯೋಗಿಗಳು ಆಗ ತಿಳಿದಿದ್ದ ಬಹುತೇಕ ನೀಹಾರಿಕೆಗಳ ಕೆಂಪುಪಲ್ಲಟವನ್ನು 
ಅಳತೆ ಮಾಡಿದರು. ನಮ್ಮಿಂದ ಬಹಳ ದೂರವಿರುವ ನೀಹಾರಿಕೆಗಳು ಹೆಚ್ಚಿನ ಕೆಂಪುಪಲ್ಲಟವನ್ನು 
ಹೊಂದಿರುವುವು ಎಂದು ಅವರಿಗೆ ತಿಳಿದು ಬಂತು. ಅಂದರೆ, ಅವು ನಮ್ಮಿಂದ ಹೆಚ್ಚಿನ ವೇಗದಲ್ಲಿ 
ದೂರ ಸರಿಯುತ್ತಿವೆ ಎಂದು ಅವರು ಕಂಡುಹಿಡಿದರು. 1929 ರಲ್ಲಿ ಪ್ರಕಟಗೊಂಡ ಹಬಲ್‌ನ 
ಮೊದಲನೆ ವೈಜ್ಞಾನಿಕ ಲೇಖನ ನೀಹಾರಿಕೆಯೊಂದರ ದೂರಸರಿಯುವಿಕೆಯ ವೇಗ ನಮ್ಮಿಂದ 
ಅವುಗಳಿಗೆ ಇರುವ ದೂರಕ್ಕೆ ಅನುಪಾತೀಯವಾಗಿರುತ್ತದೆ ಎಂದು ಪ್ರತಿಪಾದಿಸಿತು (ಚಿತ್ರ 3 ನೋಡಿ). 
ಇದನ್ನು ನಾವೀಗ ಹಬಲ್‌ ನಿಯಮ ಎಂದು ಕರೆಯುತ್ತೇವೆ. (ಬಾಕ್ಸ್‌ 3 ನೋಡಿ) 


ಚಿತ್ರ ಎಎ ) 
ಚಿತ್ರ 2ಟ. ಲಾಸ್‌ ವಿಂಜಲಸ್‌ ಕೌಲಟ (ಶ್ಯಾಲಪೋರ್ನಿಯಾ) ಯಟಣ್ಲರುವ ಮೌಂಟ್‌ 
ಬಡ್ಗಿನ್‌ ಹಬಲ್‌ ವಿಲ್ಲನ್‌ ವೀಷ್ಯಣಾಲಯದ್ರರುವ 100 ಇಂಚಿನ ಹುಕರ್‌ ದೂರದರ್ಶಕ 
Credits: Ken Spencer, Wikimedia Commons. URL: https://commons.wikimedia.org/ 


Credits: Johan Hagemeyer, Wis . k | 
ಫ wiki/File:100_inch_Hooker_Telescope_900_px.jpg. License: CC-BY-SA. 


Wikimedia Commons. URL: 
https://commons. 
wikimedia.org/wiki/File:Studio_por 
trait _photograph_of_Edwin_Powel 


1000 


Velocity (km/s) 
ಒ 


0 105 2x10 
Distance (Megaparsecs) ಅಜಡಿಣುಳಿಟಜ ವೇಗ (ಕಿಮೀ/ಸೆಕೆಂಡ್‌) ತಿಡಿದಿಶಿಟಿಣಚಿಟ : ದೂರ (ಮೆಗಾ ಪಾರಸೆಕೆಂಡ್‌): 


ಚಿತ್ರ 3 ಹಬಲ್‌ಪ್ಲಾಟ್‌ ಅಡಿಜಜುಣ: ಇಜಪಿಟಿ ಊಣಾಛಛಟಜ, 


ಕಡಿರಛಿಜಜಜುಟಿರಿ ಅಜಿ ಉುಜ 
ಓಚಿೀುರಿಟಿಚಿಟ ೦ಛಿಬೆಜಜಟಧಿ ಅಜಿ 
ಖಲಿಜಟಿಛಿಜಭಿ, ತಟ. 15 ಟಿಠ. 3, 
ಠಿಠಿ.168-173. ಗಿಖಐ: ೩ಣಣರಿ:// 
ತಿತಿತಿ.ಶಿಟಿಚಿ.ಡಿ೦/ಛಿರಟಿಣಜಟಿಣ/ 
ಠಿಟಿಚಿ/94/13/6579/ 
ಈ3.ಬಟಚೆಡಿರಜ.ರಿಠಿರ. ಖುಛಿಜಭಟಿಜ: 
ಅಠಠಿಥಿಡಿರುಣ ಕಓಂಖ. 


1930ರ ದಶಕದ ಹೊತ್ತಿಗೆ ಅಧಿಕ ದತ್ತಾಂಶಗಳು ಲಭ್ಯವಾದಾಗ ಹಬಲ್‌ ನಿಯಮ 
ದೃಢಪಟ್ಟಿತು. ವಾಸವವಾಗಿ, ಇಂದಿಗೂ ನೀಹಾರಿಕೆಗಳ ಕೆಂಪುಪಲ್ಲಟವನ್ನು “ಇಜಜುಜಿಣ' (ಈಗ 
ವಾಡಿಕೆಯಲ್ಲಿರುವ ಪದ) ದೂರದ ಅಳತೆಯಾಗಿ ಬಳಸಲಾಗುತ್ತಿದೆ (ಬಾಕ್ಸ್‌ 2 ನೋಡಿ). ಆದಾಗ್ಯೂ, 
ಹಬಲ್‌ ಮತ್ತು ಆತನ ಸಹವಿಜ್ಞಾನಿಗಳಿಗೆ ಈ ವಿದ್ಯಮಾನಕ್ಕೆ ಕಾರಣವೇನೆಂದು ವಿವರಿಸಲಾಗಲಿಲ್ಲ. 
"ಮಾನವರು ಭಾಗ್ಯವಂತರು, ಅವರು ಬಹ್ಮಾಂಡದ ಕೇಂದದಲ್ಲಿ ನೆಲೆಸಿದ್ದಾರೆ” ಎಂಬ ಪುರಾತನ 
ಅಭಿಮತವನ್ನು ಇಂದು ನಾವು ನಂಬುವುದಿಲ್ಲ. ಆಕಾಶಗಂಗೆಯು ಬಹ್ಮಾಂಡದಲ್ಲಿರುವ ಅನೇಕ 
ಶತಕೋಟಿ ನೀಹಾರಿಕೆಗಳಲ್ಲಿ ಕೇವಲ ಒಂದು ನೀಹಾರಿಕೆಯಾಗಿದೆ ಎಂದು ಮಾನ್ಯ ಮಾಡುತ್ತೇವೆ. 
ಎಲ್ಲಿಂದ ನಿಂತು ವೀಕ್ಷಿಸಿದರೂ ಒಟ್ಟಾರೆ ಬ್ರಹ್ಮಾಂಡವು ಎಲ್ಲರಿಗೂ ಅವರು ಎಲ್ಲೇ ಇರಲಿ ಒಂದೇ 
ತೆರನಾಗಿ ಕಾಣುವುದು ಎಂಬ ನಿರ್ಧಾರಕ್ಕೆ ಬಂದಿದ್ದೇವೆ- ಈ ಗಾಢ ತಾತ್ರಿಕ ಹೇಳಿಕೆಯನ್ನು 


“ವಿಶ್ವಶಾಸ್ತ್ರೀಯ ನಿಯಮ” (ಅಂಟಂಟಂರುಲಿಚಿಟ ಕಡುಿಟಳುಕಟಜ) ಎ೦ದು ಕರೆಯುತಾರೆ. 
ಮೆ — 


ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಹಬಲ್‌ ನಿಯಮದ ಪ್ರಕಾರ ಮತ್ತೊಂದು 
ನೀಹಾರಿಕೆಯಿಂದ ವೀಕ್ಷಿಸುತ್ತಿರುವ ಬುದ್ದಿವಂತ ಜೀವಿಗಳಿಗೂ ಇತರ ನೀಹಾರಿಕೆಗಳು ತಮ್ಮಿಂದ 
ದೂರಕ್ಕೆ ಹಿಂದೆ ಸರಿಯುತ್ತಿರುವಂತೆ ಕಾಣುತ್ತವೆ. ಎಲ್ಲ ನೀಹಾರಿಕೆಗಳು ಇತರೆ ನೀಹಾರಿಕೆ ಗಳಿಂದ 
ಅವುಗಳ ನಡುವಣ ದೂರದ ಅನುಪಾತಕ್ಕೆ ಸರಿಯಾದ ವೇಗದಿಂದ ಹಿಂದೆ ಸರಿಯುತ್ತಿವೆ 


ಎಂಬುದು ಇದರ ಅರ್ಥ. 


ಬಾಕ್ಸ್‌ 1 ಡಾಫ್ಲರ ಪರಿಣಾಮ ಮತ್ತು ನೀಹಾರಿಕೆಗಳ ಕೆಂಪುಪಲ್ಲಟ 


ನಮ್ಮ ಬಳಿಗೆ ಬರುತ್ತಿರುವ ಮೋಟರ್‌ ಸಕಲ್‌ ನಮ್ಮನ್ನು ದಾಟಿ ಹೋದಾಗ ಅದರ ಶಬ್ದದ 
ಸ್ಥಾಯಿ ಅಥವಾ ಶುತಿಯಲ್ಲಿ ಬದಲಾವಣೆ ಆಗುವುದನ್ನು ನೀವು ಗಮನಿಸಿರಬಹುದು. 
ತರಂಗವನ್ನು (ಶಬ್ದ) ಉತ್ಪಾದಿಸುತ್ತಿರುವ ಶಬ್ದದ ಮೂಲವು (ಅಂದರೆ ಇಲ್ಲಿ ಮೋಟರ್‌ ಸೈಕಲ್‌) 
ನಮ್ಮ ಬಳಿಗೆ ಬಂದಾಗ ಅಥವಾ ನಮ್ನಿಂದ ದೂರ ಹೋದಾಗ ಶುತಿಯಲ್ಲಿನ ಬದಲಾವಣೆ 
ಸಂಭವಿಸುತ್ತದೆ. ಇದಕ್ಕೆ ಡಾಷರ್‌ ಪರಿಣಾಮ ಎನ್ನುತ್ತಾರೆ. 


ಬಹ್ನಾಂಡದ ಇತರ ಪಕಾಶಮಾನ ಕಾಯಗಳಂತೆ. ನೀಹಾರಿಕೆಗಳು ವಿವಿಧ ರಾಸಾಯನಿಕ 
ಮೂಲಧಾತುಗಳ ರೋಹಿತ ರೇಖೆಗಳನ್ನು ಒಳಗೊಂಡಿರುವ ವಿದ್ಧುಶ್ಥಾಂತೀಯ ತರಂಗಗಳನ್ನು 
(ಗಾಮಾ ವಿಕಿರಣ, ಎಕ್‌-ಕಿರಣ, ಅತಿನೇರಳೆ ವಿಕಿರಣ, ದೃಗ್ಗೋಚರ ಬೆಳಕು, ಅವಕೆಂಪು 
ವಿಕಿರಣ ಇತ್ವಾದಿ)ಿ ಹೊರಸೂಸುತ್ತವೆ. ಇವುಗಳಲ್ಲಿ ಕೆಲವು ಭೂಮಿಯನ್ನು ತಲುಪುತ್ತವೆ. 


48೧A 
yA 


ಚಿತ್ರ 4: ಡಾಷ್ಟರ್‌ ಪರಿಣಾಮದಿಂದ ಉಂಟಾದ 
ಕೆಂಪುಪಲಟ ಮತ್ತು ನೀಲಿಪಲ್ಲಟ 


ಅಡಿಜಜುಣ: ೦ಟಜಕ ಖಿಂಕಿರಲ. ಘುಇಉಟಜಜುಚಿ ಅರಿಟಟರಿಟಿ. ಗಿಖಐ: 
೩೧ಣರಧಿ://ಛಿಿಟಟರಂಭಿ. ಹೀಇಉಟಜಜುಚಿ.ಡಿರ/ಹಿಇಉ/ತಬಟಜ:ಖಜಜುಜಿಣ-ಛಟನಾಜುಜಿಣ.ತಿರ. ಮಛಿಜಟಿಜ: ಅಅ-ಜ-ಖಂ. 


ಮೋಟರ್‌ ಸೈಕಲ್‌ ದೃಷ್ರಾಂತದಲ್ಲಿ ಆದಂತಯೇ, ಡಾಪುರ್‌ ಪರಿಣಾಮದ ನೆರವಿನಿಂದ 
ನಮಗೆ' ಸಾಪೇಕ್ಷವಾಗಿ ಉಂಟಾಗುತ್ತಿರುವ ನೀಹಾರಿಕೆಗಳ ಚಲನೆಯನ್ನು ಕುರಿತ ಅಧ್ಯಯನ 
ಕೃೈಗೊಳ್ಳಲು ಸಾಧ್ವವಾಗುತ್ತದೆ. ನೀಹಾರಿಕೆಯೊಂದು ನಮ್ನ ಕಡೆಗೆ ಚಲಿಸುತ್ತಿದ್ದರೆ. ರೋಹಿತ 
ರೇಖೆಗಳು ಕಡಿಮೆ ತರಂಗಾಂತರಗಳತ್ವ (ಹೆಚ್ಚು ನೀಲಿ) ಪಲ್ಮಟಗೊಳ್ಳುತ್ತವೆ: ಹಾಗೂ ಅದು 


ನಮ್ನಿಂದ್‌ ದೊರ ಸರಿಯುತ್ತಿರುವಾಗ ರೇಖೆಗಳು ಅಧಿಕ ತರಂಗಾಂತರಗಳತ್ವ (ಹೆಚ್ಚು ಕೆಂಪು) 
ಪಲ್ಲಟಗೊಳ್ಳುತ್ತವೆ (ಚಿತ್ತ 4 ನೋಡಿ). 


ಬಾಕ್ಸ್‌ 2 : ಹಬಲ್‌ ನಿಯಮ 
ಹಬಲ್‌ ನಿಯಮವೆಂದೇ ಹೇಳುವ ನಿಯಮವನ್ನು ಬೆಲ್ಲಿಯಂನ ಪಾದಿ ಹಾಗೂ ಭೌತ 


ವಿಜ್ಞಾನಿ ಜಾರ್ಜಸ್‌ ಲಮೆ ತನ (ಉಜತಡಿರಜ ಬಜಟಚುಣಡಿಜ) ನೆನಪಿನಲ್ಲಿ 'ಲಮ್ಮೆತ ತ-ಹಬಲ್‌' ನಿಯಮ 
ಎಂದು ಹೆಸರಿ ಸಬೇಕಾಗಿತ್ತು ಈತ ಹಬಲ್‌ಗಿಂತ ಎರಡು ವರ್ಷ ಹ 


ಅಂದರೆ 1927ರಲ್ಲಿ -ಇದನ್ನು ಪಕಟಿಸಿದ್ದವು (ಚಿತ್ರ 5 ನೋಡಿ) 


(ಅಮ್‌ 
ಟಿ 


ಚೆತ್ತ್ರ5 
ಜಾರ್ಜಸ್‌ ಲಮ್ಮತ್ತ 
ಅಡಿಜಜುಣ: ೦ಜಚೆರಿಣಜಜ ಜಿಡಿಂಟ ಔಡಿಂಣಟಿ 8ಟಠರ, ಇಖಂ. ಗಿಖಐ: 


೩೫ಣಠಿ://ಛಟರಧಿ.ಜಿಚೆವಟಿಣ/ಡಿರಟಿ/2014/03/20/ಂಜಡಿ-13-ಛುಟಟುಂಟಿ-ಧಿಜಚಿಢಿ-ಚಿಜಿಣಜಡಿ-ುಜ-ಛುರ-ಛಚೆಟಿರ೦ಿಜರಡಿ೦ಜ 
ಟಜಟಚುಣಡಿಜ-ಜಬೆಭಜ-ಣರು-ರಿಜಿಛಿಜ. 


ಅಂದ ಹಾಗ, ಲಮ್ಮೆತ ಬಹ್ನಾಂಡ ಹಿಗ್ಗುತ್ತಿದೆ ಎಂದು ಮುಂಚಿತವಾಗಿಯೇ ಹೇಳಿದ್ದು 
ಮಾತವಲ್ಲದೆ. ನೀಹಾರಿಕೆಗಳ ಕೆಂಪುಪಲ್ಲಟವನ್ನು ಹಿಗ್ಗುವಿಕೆಯ ವೇಗವನ್ನು ಕಂಡುಹಿಡಿಯಲು 
ಉಪಯೋಗಿಸಬಹುದು ಬಂದು ಸೂಚಿಸಿದ್ದನು. ಆದರೆ, ಈ ಫಲಿತಾಂಶಗಳನ್ನು ಅಷ್ಟೇನೂ 
ಪಸಿದ್ಧವಲ್ಪದ ಬೆಲ್ಲಿಯಂನ ಒಂದು ನಿಯತಕಾಲಿಕೆಯಲ್ಲಿ ಪಕಟಿಸಿದ್ದರಿಂದ ಕೆಲವು ವರ್ಷಗಳ 
ನಂತರವಷ್ಟೇ ಅವು ಹಚ್ಚಿನ ಮಾನ್ಯತೆಯನ್ನು ಪಡೆದವು. 


ಒಂದು ದೃಷ್ಟಾಂತ: ಮುದಿತ ಚಿತ್ರಾಕೃತಿಗಳನ್ನು ಹೊಂದಿರುವ ಒಂದು ಬಲೂನ್‌ ಅನ್ನು ಕಲ್ಪಿಸಿಕೊಳ್ಳಿ. 
ಅದನ್ನು EE ಅದು ಒಗುವುದು. ಆಗ ಮುದ್ರಿತ ಚಿತ್ರಾಕೃತಿಯ ಪ್ರತಿಯೊಂದು ಬಿಂದುವೂ 
ಮತ್ತೊಂದರಿಂದ ದೂರ ಸರಿಯುತ್ತದೆ (ಚಿತ್ರ 6 ನೋಡಿ). ತಾಂತ್ರಿಕವಾಗಿ ಈ ದೃಷ್ಟಾಂತ ಅಷ್ಟೇನು 
ಸಮಲಿಜಸವಲ್ಲದಿದ್ದರೂ, ಒಟ್ಟಾರೆ "ಬ್ರಹ್ಮಾಂಡವು ಹಿಗ್ಗುತ್ತಿದೆ ಎಂಬ ಹಬಲ್‌ ನಿಯಮದ ಬೌತಿಕ 
ಅರ್ಥವನ್ನು ಕಣ್ಣಮುಂದೆ ಕಲ್ಪಿಸಿಕೊಳ್ಳಲು" ಇದು ನೆರವಾಗುತ್ತದೆ. 


Expansion 


uf 
Time 


ಗಿಜಡಿಣುಛಿಟಜ ಹಿಗ್ಗುವಿಕೆ ಊತಡಿಬಚಿಟಿಣಚಿಟ ಕಾಲ 


ಚಿತ್ರ 6 ಹಿಗ್ಗುತ್ತಿರುವ ಬಲೂನಿನ ಮೇಲ್ಸೈನಲ್ಲಿರುವ ಮುದ್ರಿತ ತುಣುಕುಗಳು ಅವುಗಳ 


ನಡುವಣ ದೂರಕ್ಷೆ ಅನುಪಾತೀಯವಾದ ದರದಲ್ಲ ದೂರ ಚಲಿಸುತ್ತವೆ 


ಅಡಿಜಜುಣ: ೦ಜಚಿರಿಣಜಜ ಜಿಡಿಂಟ ಚಿಟಿ ರಿಟಟನಾಣಡಿಚಿಣುರಿಟಿ ಛಧಿ ಜಣಜಟಿ ಕಣು (ಣಡಿಚಿಟಿಟಚೆಣುರಿಟಿ ಛಧಿ ಘಂಟಿರಿ ಏಚಿ-ಟಜು) ಕಟಿ ಊರಿಟಿರ- 


ಏಣಟಿರ ಜುಧಿಛಿ 


ಘಂಡಿಟಜ. ಗಿಖಜ: ೩೧ಣರಿ://ತಿತಿತಿನಿಲ-ಮಿಧಿ.ಡಿ/ಜಿಡಿಣುಭಿಟಭಿ/ನಟುತಜಧಿರಿಚಿಟಿಜ/ಗಾಟುತಜರುಠಿಚೆಟಿಜ_ಜನಣಟಟ. 


ಚಿತ್ರ 7 
ಆಲ್ಪರ್ಟ್‌ ಐನ್‌ ಸ್ಟೆ ನ್‌ 

ಅಡಿಜಜುಣ: ಕುಂಣಂರಡಿಚಿಮಿ ಛಧಿ ಔಡಿಡಿಜಟಿ ಎಚಿಛಿ೫ ಖಿಣಡಿಟಿಜಡಿ, ಕಡಿಟಿಛಿಜಣರಟಿ, ಓ.ಎ.; ಟಠಿಜುಜಿಜಜ 
ಹೀ ಕುಂಣಧುಂರಿ ಛಧಿ 

ಕಒ_ಕರಿರಿಟಿ ಬೆಟಿಜ ಬಟಚೆಣಜಡಿ ಛಧಿ ಆಜೆಟಿಣಜಚೆಜಜ; ನಾರಿಟರಿಚೆಜಜಿಜ ಅಟಿ ಘುಉಟಜಜುಚೆ ಅಠಿಟಟರಟಿ. ಗಿಖಇ: 
೩ಣಣಧಿ://ಛಿರಿಟಟರಿಟಿ. 

ಹಿಉಟಜಜುಚಿ.ಂಡಿರ/ತಿಇಉ/ಈಖಟಜ:೦ಟಭಛಿಜಡಿಣ_ಇಉಟಿಣಜುಟಿ_ಊಜಚಿಜ.ರಿಠಿರಿ. 

ಮುಛಿಜಭಿಜ: ಕನಾಛಟುಛಿ ಆರಟಚಿಟಿ. 


ಹಬಲ್‌ ನಿಯಮಕ್ಕೆ 
ಸೈದ್ಧಾಂತಿಕ ಆಧಾರವು 
ಜರ್ಮನಿಯ 


ಸೈದ್ಧಾಂತಿಕ ಭೌತವಿಜ್ಞಾನಿ ಆಲ್ಲರ್ಟ್‌ ಐನ್‌ಸ್ಟೈನ್‌ನೆ ಸಂಶೋಧನೆಯಿಂದ ದೊರಕಿತು. (ಚಿತ್ರ 7 ನೋಡಿ). 1917ರಲ್ಲಿ, 


ಐನ್‌ಸ್ಟೈನ್‌ ಬ್ರಹ್ಮಾಂಡದ ರಚನೆಯನ್ನು ವ್ಯಕ್ತಪಡಿಸಬಲ್ಲ ಒಂದು ಗಣಿತೀಯ ಮಾದರಿಯನ್ನು ಕಂಡುಹಿಡಿಯಲು 


ತನ್ನ ಸಾಪೇಕ್ಷ ಸಿದ್ಧಾಂತಗಳ ಸಮೀಕರಣಗಳನ್ನು ಬಿಡಿಸಿದ್ದನು (ಬಾಕ್ಸ್‌ 3 ನೋಡಿ). ಕಾಲದೊಂದಿಗೆ ಬಹ್ಮಾಂಡದ 


ಎಲ್ಲವೂ ಬದಲಾಗುವುದು ಎಂಬುದನ್ನು ಮೂಲ ಸಿದ್ಧಾಂತದ ಫಲಿತಾಂಶಗಳು ಸೂಚಿಸಿದ್ದವು. ಇದರಿಂದ ಬಹ್ಮಾಂಡ 


ಹಿಗ್ಗುತ್ತಿದೆ ಇಲ್ಲವೆ ಕುಗ್ಗುತ್ತಿದೆ ಎಂಬ ಅಂಶವು ಸೂಚಿತವಾಗುತ್ತಿತ್ತಾದರೂ. ಆ ಕಾಲಘಟ್ಟದಲ್ಲಿ ಇವೆರಡರಲ್ಲಿ 
ಒಂದನ್ನಾದರೂ ಸಮರ್ಥಿಸುವ ವೀಕ್ಷಣಾತ್ಮಕ ಸಾಕ್ಟ್ಯಾಧಾರಗಳು ಇರಲಿಲ್ಲ. ಹಾಗಾಗಿ, ಐನ್‌ಸ್ಟೈನ್‌ ಮತ್ತೊಂದು 
ವಿಶ್ವಶಾಸ್ತ್ರೀಯ ಸ್ಥಿರಾಂಕ ಎನ್ನಲ್ಲಡುವ ಒಂದು ಹೊಸ ಸ್ಥಿರಾಂಕವನ್ನು ತನ್ನ ಸಮೀಕರಣಗಳಿಗೆ ಸೇರಿಸಿದನು. ಬ್ರಹ್ಮಾಂಡ 
ಸ್ಥಾಯಿಯಾಗಿದೆ ಎಂಬ ಅಂಶವನ್ನು ಸೂಚಿಸುವಂಥ ಪರಿಣಾಮವನ್ನು ಈ ಸ್ಥಿರಾಂಕವು ಹೊಂದಿತ್ತು. ಈ 
ಸಂಶೋಧನಾ ಲೇಖನವು ಎಷ್ಟು ಪ್ರಭಾವಶಾಲಿ ಆಗುತ್ತಾ ಹೋಯಿತೆಂದರೆ, ಬಹ್ಮಾಂಡವನ್ನು ಒಟ್ಟಾರೆಯಾಗಿ 
ಅಧ್ಯಯನ ಮಾಡುವ ಆಧುನಿಕ ವಿಶ್ವಶಾಸ್ತ್ರವನ್ನು ವಿಜ್ಞಾನವೆಂದು ಗುರುತಿಸುವಿಕೆಗೆ ಇದು ನಾಂದಿ ಹಾಡಿತು 
ಎಂದು ಭಾವಿಸಲಾಗುತ್ತದೆ. ಆದರೆ, ಕೆಲವರ್ಷಗಳ ನಂತರ ಹಬಲ್‌ನ ಕೆಂಪುಪಲ್ಲಟದ ಬಗ್ಗೆ ಐನ್‌ಸ್ಟೈನ್‌ 
ತಿಳಿದುಕೊಂಡಾಗ, ಇದು ಬಹ್ಮಾಂಡವು ಹಿಗ್ಗುತ್ತಿರುವುದಕ್ಕೆ ಸಾಕ್ಷಿ ಎಂದು ಗುರುತಿಸಿದನು. ಈ ಘಟನೆಯಿಂದಾಗಿ ಆತ 
ತಾನು ಸಮೀಕರಣದಲ್ಲಿ ವಿಶ್ವಶಾಸ್ತ್ರೀಯ ಸ್ಥಿರಾಂಕವನ್ನು ಸೇರಿಸಿದ್ದು ತನ್ನ ಜೀವನದ ಅತಿ ದೊಡ್ಡ ತಪ್ಪು ಎಂದು 
ಹೇಳಿದನು. 


ಬಾಕ್‌ 3 ಸಾಮಾನ್ನ ಸಾಪೇಕತಾ ಸಿದಾಂತ 
~ p) pe [A 


1905 ರಲ್ಲಿ ಐನ್‌ಸ್ಟೈನ್‌ (ವಿಶೇಷ) ಸಾಪೇಕ್ಷ ಸಿದ್ದಾಂತೆವನ್ನು ಮಂಡಿಸಿದನು. ಎಲ್ಲ ಜಡೆ (ವೇಗೋತ್ಕರ್ಷ ರಹಿತ) 
ವೀಕ್ಷಕರಿಗೆ ಭೌತವಿಜ್ಞಾನದ ನಿಯಮಗಳು ಒಂದೇ ಮತ್ತು ಬೆಳಕಿನ ವೇಗವು ನಿರ್ವಾತದಲ್ಲಿ ಅದರ ಮೂಲ 
ಅಥವಾ ಅದನ್ನು ವೀಕ್ಷಿಸುವವರ ಚಲನೆ ಏನೇ ಇದ್ದರೂ ಒಂದೇ ಸಮನಾಗಿರುವುದು ಎಂಬೀ ವಿಚಾರವನ್ನು ಈ 
ಸಿದ್ಧಾಂತವು ಆಧರಿಸಿತ್ತು. ಇದರಿಂದ ಕಾಲ-ಅವಕಾಶ (ಸೇಸ್‌ ಟೈಮ್‌)-ಎಂಬ ಕಲ್ಪನೆ ಸಾಧ್ಯವಾಯಿತು. ಅಂದರೆ, 


ಕಾಲ ಮತ್ತು ಅವಕಾಶ ಪರಸ್ಪರ ಸಂಬಂಧ ಹೊಂದಿವೆ ಎಂಬುದು ತಿಳಿದು ಬಂತು. 


ತದನಂತರ, ಐನ್‌ಸ್ಟೈನ್‌ ವೇಗೋತ್ಕರ್ಷವುಳ್ಳ ವೀಕ್ಷಕರನ್ನೂ ಒಳಗೊಳ್ಳುವಂತೆ ತನ್ನ 


ಸಾಮಾನ್ಯೀಕರಿಸಿದನು. ಗುರುತ್ದಾಕರ್ಷಣೆಯ ಪರಿಣಾಮ ವೀಕ್ಷಕನ ವೇಗೋತ್ಕರ್ಷಕ್ಕೆ ಸಮಾನವೆಂದೂ, 


ಸಿದ್ಧಾಂತವನ್ನು 


ಬೃಹತ್‌ದವ್ಯರಾಶಿಯುಳ್ಳ ಕಾಯಗಳು ಕಾಲ-ಅವಕಾಶವನ್ನು ತಿರುಚುತ್ತವೆಯೆಂದೂ ಆತ ಪ್ರತಿಪಾದಿಸಿದನು. ಅಂದರೆ, 
ತಿರುಚಿದ ಕಾಲ-ಅವಕಾಶಗಳ ಪರಿಣಾಮವೇ ಗುರುತ್ಪಾಕರ್ಷಣೆ ಎಂದು ಹೇಳಬಹುದು. 1915ರಲ್ಲಿ ಐನ್‌ಸ್ಟೈನ್‌ ತನ್ನ 
ವಿಚಾರಗಳನ್ನು ಗಣಿತೀಯ ರೂಪದಲ್ಲಿ ಮಂಡಿಸುವಲ್ಲಿ ಯಶಸ್ವಿಯಾದನು. ಕಾಲ-ಅವಕಾಶದ ಬಾಗುವಿಕೆ ಮತ್ತು ಆ ಕಾಲ- 
ಅವಕಾಶದಲ್ಲಿರುವ ಭೌತದ್ರವ್ಯ- ಇವೆರಡರ ನಡುವಣ ಸಂಬಂಧವನ್ನು ಸಾಮಾನ್ಯ ಸಾಪೇಕ್ಷತೆಯ ಸಮೀಕರಣಗಳು 
ವ್ಯಕ್ತಪಡಿಸುತ್ತವೆ. “ಇದು ಬಹುಶಃ, ಈಗಿರುವ ಎಲ್ಲ ಭೌತಿಕ ಸಿದ್ಧಾಂತಗಳಲ್ಲಿ ಅತ್ಯಂತ ಆಕರ್ಷಣೀಯವಾದ ಸಿದ್ಧಾಂತ” 


ಎಂದು ಇದನ್ನು ಬಣ್ಣಿಸಲಾಗಿದೆ. [ಲೆವ್‌ ಲಾಂಡೌ ಮತ್ತು ಎವ್‌ಗೆನಿ ಲಿಫ್‌ಚಿಟ್ಟ್‌ ದಿ ಕ್ಲಾಸಿಕಲ್‌ ಥಿಯರಿ ಆಫ್‌ ಫೀಲ್ಡ್‌,1975] 


ಸಾಮಾನ್ಯ ಸಾಪೇಕ್ಷ ಸಿದ್ಧಾಂತಕ್ಕೆ ಮೊದಲನೆಯ ವೀಕ್ಷಣಾತ್ಮಕ ಪರೀಕ್ಷೆ 1919 ರಲ್ಲಿ ಎದುರಾಯಿತು. ಪೂರ್ಣ 
ಸೂರ್ಯಗಹಣದ ಕಾಲದಲ್ಲಿ ಒಂದು ಬೃಹತ್‌ ದ್ರವ್ಯರಾಶಿಯುಳ್ಳ ಕಾಯದಿಂದಾಗಿ ಬೆಳಕು ಬಗ್ಗಿದ್ದು ಕಂಡು ಬಂದ 
ಸಂದರ್ಭ ಇದಾಗಿತ್ತು. ಅಂದಿನಿಂದ, ಸಾಮಾನ್ಯ ಸಾಪೇಕ್ಷತೆಯನ್ನು ಬೇರೆ ಬೇರೆ ಖಭೌತಿಕ ಸನ್ನಿವೇಶಗಳಲ್ಲಿ ಪರೀಕ್ಷಿಸುತ್ತಾ 
ಬರಲಾಗಿದೆ- ಇತ್ತೀಚಿನ ಘಟನೆಯೆಂದರೆ, ಈ ಸಿದ್ಧಾಂತಕ್ಕೆ ಶತಮಾನ ಪೂರೈಸಿದ 2015 ನೇ ಇಸವಿಯಲ್ಲಿ 
ಗುರುತ್ತಾಕರ್ಷಣ ತರಂಗಗಳನ್ನು ಪತ್ತೆಹಚ್ಚಿದ ಸಂದರ್ಭ. 


ಬಾಕ್ಸ್‌ 4 ಸೂಪರ್‌ ನೋವಾಗಳು 

ಕಾಲಕಾಲಕ್ಕೆ, ನಮ್ಮ ಆಕಾಶಗಂಗೆಯಲ್ಲಿ ನಕ್ಷತ್ರವೊಂದು ಭಗ್ಗನೆ ಹತ್ತಿ ಉರಿಯಬಹುದು- ಹಾಗೂ ಹಿಂದಿಗಿಂತ 
ಹೆಚ್ಚು ಪ್ರಕಾಶಮಾನವಾಗಿ ಬಹಳ ದಿನಗಳವರೆಗೆ ಹಾಗೆಯೇ ಪ್ರಕಾಶಮಾನವಾಗಿ ಇರಬಹುದು. ಅಂತಹ, "ಹೊಸ" 
ನಕ್ಷತ್ರವನ್ನು ನೋವ(ಟಿಂತಚಿ) (ಬಹುವಚನ ಟಂತಜಿಜ ) ಎನ್ನುತ್ತಾರೆ. 1885ರಲ್ಲಿ ಇಂತಹ ನೋವದಂತಹ 
ವಿದ್ಯಮಾನವೊಂದು ಆಂಡ್ರೊಮಿಡಾ ನೀಹಾರಿಕೆಯಲ್ಲಿ ಕಂಡುಬಂತು. ಈ ನೀಹಾರಿಕೆ ನಮ್ಮಿಂದ 
ಬಹುದೂರವಿದೆಯೆಂದು ಸ್ಪಷ್ಟವಾಗಿ ತಿಳಿದು ಬಂದಾಗ, ಈ ವಿದ್ಯಮಾನವು ಒಂದು ಮಾದರಿ ನೋವಾಗಿಂತ 
ಅದೆಷ್ಟೋ ಹೆಚ್ಚು ಪ್ರಕಾಶಮಾನವಾದದ್ದು ಎಂದು ಗುರತಿಸಲಾಯಿತು. ಈ ಕಾರಣದಿಂದಾಗಿ, ಅದನ್ನು ವಿವರಿಸಲು 
“ಸ್ನ ಸೂಪರ್‌ ನೋವ” ಎಂಬ ಪದವನ್ನು "ಬಳಕೆಗೆ ತರಲಾಯಿತು. 

ಹಲವು ವಿಧದ ಸೂಪರ್‌ನೋವಾಗಳು ಇವೆಯೆಂದು ತಿಳಿದುಬಂದಿದೆ. 
ಅವುಗಳಲ್ಲಿ ಟೈಪ್‌ 1ಎ ಎಂಬ ವಿಧದ ಸೂಪರ್‌ನೋವಾಗಳು ಬ್ರಹ್ಮಾಂಡವಿಜ್ಞಾನ (ಛಿಂಟಂಟಂಂಧಿ) ದಲ್ಲಿ ವಿಶೇಷವಾಗಿ 
ಪ್ರಾಮುಖ್ಯತೆಯನ್ನು ಪಡೆದಿವೆ. ಶ್ವೇತಕುಬ್ಬ ನಕ್ಷತ್ರವು ಮತ್ತೊಂದು ನಕ್ಷತ್ರದೊಂದಿಗೆ ವಿಲೀನವಾದಾಗ ಈ ವಿಧದ 
ಸೂಪರ್‌ನೋವಾಗಳು ಉಂಟಾಗುವುವು. ಇದರಿಂದ ಹತೋಟಿ ಮೀರಿದ ಪ್ರತಿಕ್ರಿಯೆ ಉಂಟಾಗಿ ಶ್ವೇತಕುಬ್ದವು 
ಛಿದವಾಗುತ್ತದೆ. (ಚಿತ್ರ 8 ನೋಡಿ). ಈ ವಿದ್ಯಮಾನಗಳು ತಲುಪುವ ಗರಿಷ್ಠ ಹೊಳಹು ಗಮನಾರ್ಹವಾಗಿ 
ಸ್ಥಿರವಾಗಿರುವುದರಿಂದ (ಸೂರ್ಯನಿಗಿಂತ 5 ಬಿಲಿಯನ್‌ ಪಟ್ಟು ಅಧಿಕ ಹೊಳಪು), ಅವುಗಳಲ್ಲಿ ಕಂಡುಬರುವ 
ಕಾಂತಿಮಾನವು ಅವು ನಮ್ಮಿಂದ ಎಷ್ಟು ದೂರವಿದೆ ಎಂದು ಅಂದಾಜಿಸಲು ನೆರವಾಗುತ್ತದೆ. 


ಚಿತ್ರ .8. ಟೈಪ್‌ 1ಎ .ಮಾದರಿಯ ಸೂಪರ್‌ನೋವಾದ ಪಳೆಯುಳಿಕೆ 

ಅಡಿಜಜುಣಿ: ಓಂಖಂ/ಅಫಿಅ/ಗ.ಖಜರಿಭಿ ಎಣಣರಧಿ://ತಿತಿತಿ.ಟಿಚೆಚಿ.ರಠತ್ತೂಣಭಿ/ಜಜಜಿಚಿಣ ಟಣ/ಜಿಟಭಿ/ಉುಣಾಟಭಛಟಿಚಿಟ ನಿಟಚೆರಜ/೦299.ರಿಶಿರಿ), 
ಘುಉಟಜಜುಚಿ ಅಠಟಟರಿಟಿ. ಗಿಖಐ: ೩ಣಣರಧಿ://ಛಿರಿಟಟರಟಿ. ಹೀಉಟಜಜುಚಿ.ಡಿರ/ಹೀಉ/ಈಖಟಜ:ಉ299-ಖಜಟಟಿಚಿಟಿಣ-ಖಣಾರಿಜಡಿಓರತಚಿ- 
ಖಿಧಿಠಿಜ।ಚಿ-20150218.ರರ೦. ಖಭಛಿಜಟಿಜ: ಅಅ-೫. 


ಹಿಗ್ಗುವಿಕೆ ವೇಗಗೊಳ್ಳುತ್ತಿದೆ 

ಭೌತವಿಜ್ಞಾನದ ಭಾಷೆಯಲ್ಲಿ ಹೇಳುವುದಾದರೆ, ಹಬಲ್‌ ಪ್ಲಾಟ್‌ನಲ್ಲಿರುವ ಗ್ರಾಫ್‌ ತೋರಿಸುವ ನೇರ 
ರೇಖೆಯು ಕಾಲದೊಂದಿಗೆ ಬ್ರಹ್ಮಾಂಡದ ಹಿಗ್ಗುವಿಕೆ ಒಂದೇ ಸಮನಾಗಿರುವುದು ಎಂಬುದನ್ನು ಸೂಚಿಸುತ್ತದೆ. 
ಆದಾಗ್ಯೂ, 1930 ರ ದಶಕದಲ್ಲಿ ನೀಹಾರಿಕೆಯ ದೂರವು ಮತ್ತು ಅದರ ಹಿಂದೆ ಸರಿಯುವಿಕೆಯ ವೇಗ-ಇವೆರಡರ 
ನಡುವಣ ಸಂಬಂಧ ಇದಕ್ಕಿಂತಲೂ ಹೆಚ್ಚು ಸಂಕೀರ್ಣ ಎಂದು ತಿಳಿದುಬಂತು. ಗ್ರಾಫ್‌ ನಲ್ಲಿ ಕಂಡುಬರುವ ರೇಖೆಯ 
“ವಾಸ್ತವಿಕ” ಆಕಾರ ಬ್ರಹ್ಮಾಂಡದ ಗಣಿತೀಯ ಮಾದರಿಯನ್ನು ಆಧರಿಸಿರುವುದು. 


ಬ್ರಹ್ಮಾಂಡದ ಬಹಳಷ್ಟು ಮಾದರಿಗಳಲ್ಲಿ ಅದರ ಹಿಗ್ಗುವಿಕೆಯ ವೇಗವು ಸಮಯದೊಂದಿಗೆ ಕಡಿಮೆಯಾಗುತ್ತಾ 
ಬರುತ್ತದೆ. ಗುರುತ್ತದ ಬಲವು ಎಲ್ಲ ಭೌತದವ್ಯವನ್ನು ಒಟ್ಟಿಗೆ ಸೆಳೆಯುವುದೇ ಇದಕ್ಕೆ ಕಾರಣ. ವಿಶ್ವಶಾಸ್ತಜ್ಞರು ಈ 


10 


ಇಳಿಕೆಯ ದರವನ್ನು ಅಳೆಯಲು ಒಂದು ವೇಗಾಪಕರ್ಷ ಪ್ರಮಿತಿ (ಜಜಛಿಜಟಜಡಿಚೀಣರಟಿ ಠಿಚಿಡಿಚಿಟಜಣಜಡಿ) ಯನ್ನು 
ಸಹ ವ್ಯಾಖ್ಯಾನಿಸಿದರು. ಆದರೂ, ಮುಂದಿನ 50 ವರ್ಷಗಳಷ್ಟು ದೀರ್ಫಾವಧಿಯಲ್ಲಿ ಕೈಗೊಳ್ಳಲಾದ ವೀಕ್ಷಣೆಗಳು 
ಈ ಪ್ರಮಿತಿಯ ಮೌಲ್ಯವನ್ನು ನಿಶ್ಚಯಿಸಲು ವಿಫಲವಾದವು. ಇದು ಶೂನ್ಯವಾಗಿದ್ದಿರಬಹುದೆ? 


ಚಿತ್ರ 9ಎ ಸಾಲ್‌ ಪರ್ಲ್‌ಮಟರ್‌ 
ಅಡಿಜಜುಣ: ಒಚೆಡಿಐಣ ಕೃ ಜಟ (ಗಜಡಿ ಟಿಚೆಟಜ: ಒಚೆರಿಿ), ಘಾಉಟಜಿಜುಚಿ ಅರಿಟಟರಿಟಿ. ಗಿಖಿಐ: ೩೧ಣರಧಿ://ಛಿರಟಟರಟಿ. 
ಹೀಉಟಜಜುಚೆ.ಡಿರ/ಹೀಉ/ಈಉಟಜ:ಡಿಚೆಟಿ_ಖಲ್ಲಿಟುಜಣ.ರಿರಿರ. ಮಛಿಜಟಿಜ: ಅಅ-ಜ-ಖಂ. 


ಚಿತ್ರ 9ಬಿ ಬ್ರಿಯಾನ್‌ ಷಿಮಿಟ್‌ 


ಅಡಿಜಜುಣ: 8ಜಡಿಳಾಜಟಜಧಿ ಐಚೆಛ. ಗಖಖ: ೧ಣರಿ://ತಿತಿತಿ.ಜಿಟುಲಿಇಡಿ.ಛಿಂಟ/ ಮಿಂಣಧ/ಛಿಜಡಿಳಜಟಜಧಿಟಚೆಛ/6211910121/. ಖಲಿಜಟಿಜ: ಅಅ-ಜಓಅ- 
ಓಆ. 


ಚಿತ್ರ RTE Es 
ಅಡಿಜಜುಣ: ೦ಜಚಿಟ.ಡಿಜಿ, ಘುಉಟಜಜುಚಿ ಅರಿಟಟರಠಟಿ. ಗಿಖಐ: ೩ಣಣರಧಿ://ಛಿರಟಟರಭಟಿ.ಹಿಉಟಜಜುಚಿ.ಅಡಿರ/ಹೀಉ/ಶಈಖಟಜ:೦೦ಡಿ_ಛಿರತಿಜಡಿ.ಠಿಟಿರಿ. 
ಮುಛಿಜಟಿಜ: ಅಅ-ಜ-ಖಂ. 

ಇದು ನಿಜವೇ ಆದರೆ, ಹಬಲ್‌ ಪ್ಲಾಟ್‌ ನ ಗಾಫ್‌ ರೇಖೆಯು ಪಕ್ಕಾ ನೇರ ರೇಖೆಯಾಗಿರುತ್ತದೆ 
ಎಂದರ್ಥವೇ? ಬಹುತೇಕ ಸಿದ್ಧಾಂತಗಳು ಸೂಚಿಸಿರುವಂತೆ ಅದು ಧನಾತ್ಮಕವಾಗಿದ್ದಿರಬಹುದೇ? ಅಥವಾ, 
ಯಣಾತ್ಮಕವಾಗಿಯೂ ಇದ್ದಿರಬಹುದೇ? ಹಲವು ವರ್ಷಗಳವರೆಗೆ, ಈ ಕ್ಷೇತಕ್ಕೆ ಪವೇಶಿಸುತ್ತಿದ್ದ ವಿದ್ಯಾರ್ಥಿಗಳಿಗೆ 
ವೀಕ್ಷಣೆಗಳು ಈ ಮೂರೂ ಸಾಧ್ಯತೆಗಳಿಗೆ ಅನುಗುಣವಾಗಿದೆ ಎಂದು ಬೋಧಿಸಲಾಯಿತು. 


11 


1998ನೇ ಇಸವಿಯಲ್ಲಿ, ಒಂದು ಮಹತ್ತರ ಬೆಳವಣಿಗೆ ಆಯಿತು, ಸೂಪರ್‌ನೋವಾಗಳು ಎಂದು 
ಕರೆಯಲ್ಲಡುವ, ಸ್ರೋಟಗೊಳ್ಳುವ ನಕ್ಷತ್ರಗಳನ್ನು ಕುರಿತಾಗಿ ಪ್ರತ್ವೇಕವಾಗಿ ಕೆಲಸ ಮಾಡುತ್ತಿದ್ದ ಎರಡು ತಂಡಗಳು 
ಆಶ್ಚರ್ಯಕರ ತೀರ್ಮಾನಕ್ಕೆ ಬಂದವು (ಬಾಕ್ಸ್‌ 4 ನೋಡಿ), ವೇಗಾಪಕರ್ಷಕ ಗಣನಾಂಶವು 
ಖಯಣಾತ್ಸಕವಾಗಿರುವುದು ಕಂಡುಬಂದಿತು. ಅಧಿಕ ಕೆಂಪುಪಲ್ಲಟವುಳ್ಗ ಸೂಪರ್‌ನೊವಾಗಳ ದೂರವು 
ನಿರೀಕ್ಷಿಸಿದ್ದಕ್ಕಿಂತ ವ್ಯವಸ್ಥಿತವಾಗಿ 10-15% ನಷ್ಟು ಹೆಚ್ಚಾಗಿರುವುದು ಕಂಡುಬಂತು. ಈಗ ಹಿಗ್ಗುತ್ತಿರುವ ವೇಗಕ್ಕಿಂತ 
ಕಡಿಮೆ ವೇಗದಲ್ಲಿ ಬ್ರಹ್ಮಾಂಡವು ಈ ಹಿಂದೆ ಹಿಗ್ಗಿದ್ದರೆ ಮಾತ್ರ ಇದು ಸಾಧ್ಯವಾಗುವುದು. ಏಕೆಂದರೆ, ಅಂತಹ 
ಸಂದರ್ಭದಲ್ಲಿ ನಮ್ಮನ್ನು ತಲುಪಬೇಕಾದರೆ ಬೆಳಕು ಹೆಚ್ಚು ದೂರವನ್ನು ಕಮಿಸಿರಬೇಕಾಗುತ್ತದೆಯಾದ್ದರಿಂದ, 
ಸೂಪರ್‌ನೋವಾ ನಮಗೆ ಕೊಂಚ ಮಂದ ಹೊಳಪಿನದಾಗಿ ಕಾಣುವುದು. ಅಂದರೆ, ನಾವು ನಿರೀಕ್ಷಿಸಿದ್ದಕ್ಕೆ 
ವಿರುದ್ದವಾಗಿ ಬ್ರಹ್ಮಾಂಡದ ಹಿಗ್ಗುವಿಕೆಯ ವೇಗವರ್ಧನೆಯಾಗುತ್ತಿದೆ. 

ಇದು ಮೂರು ದಶಕಗಳಲ್ಲಿ ವಿಶ್ವಶಾಸ್ತ್ರೀಯ ಕ್ಷೇತ್ರದಲ್ಲಿ ಆದ ಒಂದು ಅತಿ ದೊಡ್ಡ ಆವಿಷ್ಠಾರವಾಗಿದೆ. 
ಅಮೆರಿಕಾದ ಖಗೋಳವಿಜ್ಞಾನಿಗಳಾದ ಪಾಲ್‌ಮಟರ್‌, ಬ್ರಿಯಾನ್‌ ಷಿಮಿಟ್‌ ಮತ್ತು ಆಡಮ್‌ ರೀಸ್‌ - ಈ 
ಮೂವರಿಗೂ ಅವರು ಇದಕ್ಕೆ ನೀಡಿದ ಕೊಡುಗೆಗಾಗಿ ಜಂಟಿಯಾಗಿ 2011ರ ಭೌತಶಾಸ್ತ್ರದ ನೊಬಲ್‌ಪ್ರಶಸ್ತಿ ಪ್ರದಾನ 
ಮಾಡಲಾಯಿತು. (ಚಿತ್ರ 9 ನೋಡಿ). ಆ ವೇಳೆಗಾಗಲೆ ಸೂಪರ್‌ನೋವಾಗಳಿಗೆ ಸಂಬಂಧಿಸದ ಇನ್ನೂ ಇತರ 
ವೀಕ್ಷಣೆಗಳು ಬ್ರಹ್ಮಾಂಡದ ವೇಗವರ್ಧಿತ ಹಿಗ್ಗುವಿಕೆಯನ್ನು ಸಾಬೀತುಪಡಿಸಿದವು. 


ವೇಗವರ್ಧಿತ ಹಿಗ್ಗುವಿಕೆಯ ರಹಸ್ಯ 

ಈ ಹಿಂದೆ ತಿಳಿಸಿದಂತೆ ಯಾವುದೇ ತೆರನಾದ ಭೌತದವ್ಯದ ಅಸಿತ್ಸವು ವಿಶ್ವದ ಹಿಗ್ಗುವಿಕೆಯನ್ನು ಕಡಿಮೆ 
ಮಾಡುವುದೆಂದು ನಿರೀಕ್ಷಿಸಬಹುದು. ಹೀಗಿರುವಾಗ, ವೇಗವರ್ಧಿತ ಹಿಗ್ಗುವಿಕೆಯನ್ನು ಸೂಚಿಸುವ ವೀಕ್ಷಣೆಗಳು 
ಚಕಿತಗೊಳಿಸುತ್ತವೆ.-ಸಾಮಾನ್ಯ ದವ್ಯ ಮತ್ತು ವಿಕಿರಣಗಳಿಂದ ತುಂಬಿರುವ ಬ್ರಹ್ಮಾಂಡದಲ್ಲಿ ಇದು ಹೇಗೆ ಸಾಧ್ಯ? 
ಅಪಾರ ಕಪ್ಪುದವ್ಯದ ಅಸಿತ್ನವು ಕೂಡ ಈ ವಿದ್ಯಮಾನವನ್ನು ವಿವರಿಸಲು ನೆರವಾಗುವುದಿಲ್ಲ. 


ವೇಗವರ್ಧಿತ ಹಿಗ್ಗುವಿಕೆಯು ಇಂದಿಗೂ ಅಜ್ಞಾತವಾಗಿರುವ ಶಕ್ತಿಯ ಅಸ್ತಿತ್ವದಿಂದ ನೀಹಾರಿಕೆಗಳನ್ನು ಪರಸ್ಪರ 
ದೂರ ತಳ್ಳುತ್ತಿರುವುದರಿಂದ ಉಂಟಾಗುತ್ತಿದೆ ಎಂದು ಸೈದ್ಧಾಂತಿಕ ವಿಜ್ಞಾನಿಗಳು ಊಹಾ ಕಲ್ಪನೆ ಮಾಡಿದರು. 
ಕಪ್ಪುದವ್ಯ (ಜಚೆಡಿಳ ಟಚಿಣಣಜಡಿ) ಎ೦ಬ ಹೆಸರಿಟ್ಟಂತೆಯೇ, ಈ ರಹಸ್ಯಮಯ ಶಕ್ತಿಯ ರೂಪವನ್ನು ವಿವರಿಸಲು 
ಕಪ್ಪುಶಕ್ತಿ (ಜಚಿಡಿಆ ಜಟಿಜಡಿಂಥಿ) ಎ೦ಬ ಹೆಸರನ್ನು ಟಂಕಿಸಲಾಯಿತು. ವಾಸ್ತವವಾಗಿ ಈ ಹೆಸರು ಸೂಕ್ತವಾಗಿಲ್ಲ. 
ಕಪ್ಪುದ್ರವ್ಯ ಮತ್ತು ಕಪ್ಪುಶಕ್ತಿಗಳ ನಡುವೆ ಇರುವ ಏಕಮೇವ ಸಾಮೃತೆ ಎಂದರೆ ಇವೆರಡನ್ನೂ 
ದೂರದರ್ಶಕಗಳಿಂದ ಕಾಣಲು ಸಾಧ್ಯವಿಲ್ಲ. ಗುರುತ್ತಾಕರ್ಷಣ ಶಕ್ತಿಯ ಕ್ಷೇತ್ರದಲ್ಲಿ ಕಪುುದವ್ಯವು 

ಸಾಮಾನ್ಯ ಭೌತದವ್ಯದಂತೆ ವರ್ತಿಸುತ್ತದೆ- ಒಂದಕ್ಕೊಂದು ಗುಂಪುಸೇರಿಕೊಂಡು ಬ್ರಹ್ಮಾಂಡದ ಹಿಗ್ಗುವಿಕೆ 
ನಿಧಾನವಾಗುವಂತೆ ಮಾಡುತ್ತದೆ. ಇದಕ್ಕೆ ವಿರುದ್ದವಾಗಿ, ಕಪ್ತುಶಕ್ತಿ ಎಂಬ ಹೆಸರು "ಬ್ರಹ್ಮಾಂಡದ ಹಿಗ್ಗುವಿಕೆಯ 
ವೇಗವನ್ನು ವರ್ಥ್ಧಿಸುವುದಕ್ಕೆ ಯಾವುದು ಕಾರಣೀಭೂತವಾಗಿದೆಯೋ ಅದನ್ನು ಸೂಚಿಸುವ ಕಿರುನಾಮ ಆಗಿದೆ: 
ಹಾಗಾಗಿ ಇದು ಏನನ್ನೂ ವಿವರಿಸದಂತೆ ಆಗಲಿಲ್ಲ. 


12 


26.8% 
68.3% DARK MATTER 
DARK ENERGY 


4.9% 
NORMAL MATTER 


ಚಿತ್ರ 10 ಕಪುುಶಕ್ಷಿ 68.37%, ಕಪ್ತುದವ್ಯ 26.8% 
ಸಾಧಾರಣ ಭೌತದವೃ 49% 


ಚಿತ್ರ 10: ಪ್ಲಾಂಕ್‌ ಪ್ರೋಬ್‌ನ ಅಳತೆಯ ಪ್ರಕಾರ ಬ್ರಹ್ಮಾಂಡದಲ್ಲಿ ಶಕ್ತಿಯ ವಿತರಣೆ , ಮಾರ್ಚ್‌ 2013 
ಅಡಿಜಜುಣ: ೦ಜಚೆರಿಣಜಜ ಜಿಡಿರಟ ಜಿಟಿ ೦ಟಚೆರಜ ಛಧಿ ಖದಭಛಿದಿಣಡಿಜಡಿ, ಫುಣಉಟಜಜುಚಿ ಅಠಟಟರಿಟಿ. ಗಿಖಐ: ೩೧ಣಧಿ://ಛಿರಿಟಟರಟಿ. ಪೀಊಉಟಜಜುಚಿ.ಉಡಿರ/ 
ಹೀಉ/ಕಖಟಜ:ಆಒಕುಜ-2013.3ರಿ. ಖುಛಿಜಟಿಜ: ಅಅ-ಜ-ಖಂ. 


ಬಾಕ್ಸ್‌ 5: ನಿರ್ವಾತ ಶಕ್ತಿಯ ಯಣಾತ್ಮಕ ಒತ್ತಡ 
ಜಾರುವ ಪಿಸ್ಪನ್‌ ಹೊಂದಿರುವ, ಅನಿಲದಿಂದ ತುಂಬಿರುವ ಒಂದು ಪಾತ್ರೆಯನ್ನು (ಧಾರಕ) ಕಲ್ಪಿಸಿಕೊಳ್ಳಿ. 


ಈ ಅನಿಲವನ್ನು ಸಂಪೀಡಿತಗೊಳಿಸಬೇಕಾದರೆ, ಪಿಸ್ನನ್‌ ಅನ್ನು ನಾವು ಒಳಕ್ಕೆ ತಳ್ಳಬೇಕಾಗುತ್ತದೆ. ನಾವು 
ಪ್ರಯೋಗಿಸಬೇಕಾದ ಶಕ್ತಿಯ ಪ್ರಮಾಣವು ಅನಿಲದ ಒತ್ತಡ 9 ಮತ್ತು ಗಾತ್ರದ ಬದಲಾವಣೆ -ಇವೆರಡರ ಗುಣಲಬ್ಬಕ್ಕೆ 


ಸಮನಾಗಿರುವುದು. ಈಗ ಅದೇ ಪಾತ್ರೆಯಲ್ಲಿ ಸ್ಥಿರವಾದ ಶಕ್ತಿ ಸಾಂದ್ರತೆ p ನೊಂದಿಗಿನ ನಿರ್ವಾತವಿದೆ ಎಂದು 
ಕಲ್ಪಿಸಿಕೊಳ್ಳಿ ನಾವು ಪಿಸ್ಪನ್‌ ಅನ್ನು ತಳ್ಳಿದಾಗ ಒಟ್ಟು ಶಕ್ತಿಯು p ಹಾಗೂ ಗಾತ್ರದ ಬದಲಾವಣೆ- ಇವೆರಡರ 
ಗುಣಲಬ್ಬದಷ್ಟು ಕಡಿಮೆಯಾಗುತ್ತದೆ. ನಿರ್ವಾತವು ಯಣಾತ್ಮಕ ಒತ್ತಡ 6 - -p ಹೊಂದಿದೆ ಎಂದು ಭಾವಿಸಿದರೆ 
ಎರಡು ಅಭಿವ್ಯಕ್ತಿಗಳೂ ಸರಿಹೊಂದುವುವು. 


ಕಳೆದ 20 ವರ್ಷಗಳಿಂದಲೂ ಕಪ್ಪುಶಕ್ಷಿಯ ಸ್ಪಭಾವ ಊಹಾಹಪೋಹದ ವಿಷಯವಾಗಿಯೇ ಮುಂದುವರಿದಿದೆ. ಈ 
"ಸಮಸ್ಯೆಗೆ" ಪರಿಹಾರದ ಒಂದು ವಿಧಾನವು ಐನ್‌ಸ್ಫೈನನ ಸಾಮಾನ್ಯ ಸಾಪೇಕ್ಷ ಸಿದ್ಧಾಂತ ಸರಿಯಾಗಿದೆ ಆದರೆ 
ಬ್ರಹ್ಮಾಂಡವು ಭೌತದವ್ಯದಂತೆ ವರ್ತಿಸದೆ ಇರುವ ಯಾವುದೋ ಒಂದು ಪದಾರ್ಥದಿಂದ ತುಂಬಿದೆ ಎಂದು ಭಾವಿಸುತ್ತದೆ. 
ಒಟ್ಟಾರೆ, ಕಪ್ಪುಶಕ್ತಿ ಮಾದರಿಗಳು (ಆಇ ಒಠಜಜಭ) ಎನ್ನಲಾಗುವ ಈ ಗುಂಪಿನಲ್ಲಿ ಸೇರುವ ಹಲವು ಸೈದ್ಧಾಂತಿಕ ಮಾದರಿಗಳಲ್ಲಿ 
ಇಂದು ಅತಿ ಜನಪ್ರಿಯವಾಗಿರುವ ಒಂದು ಮಾದರಿ ಐನ್‌ಸ್ಟೈನನ "ವಿಶ್ವಶಾಸ್ತ್ರೀಯ ಸ್ಥಿರಾಂಕ'ವನ್ನು ಆಧರಿಸಿದೆ. ಈ ಮಾದರಿಯ 
ಪ್ರಕಾರ ಕಪುಶಕ್ತಿಯು ಈ ಬ್ರಹ್ಮಾಂಡದ ಎಲ್ಲ ಖಾಲಿಜಾಗವನ್ನು ಆವರಿಸಿದೆ ಮತ್ತು ಕಾಲ ಮತ್ತು ಅವಕಾಶಗಳಲ್ಲಿ ಇದರ 
ಸಾಂದ್ರತೆ ಒಂದೇ ಸಮನಾಗಿರುತ್ತದೆ ಎಂದು ಕಲ್ಲಸಲಾಗುತ್ತದೆ. ಹಾಗಾಗಿ, ಇದನ್ನು “ನಿರ್ವಾತ ಶಕ್ತಿ” ಎಂದೂ ಕರೆಯುತ್ತಾರೆ. 
ಉಷ್ಟಬಲ ವಿಜ್ಞಾನದ (ಜಡಿಟಂಜಧಿಟಿಚಿಟುಳಿ) ಪ್ರಕಾರ ಖಾಲಿಜಾಗ ಅಥವಾ ನಿರ್ವಾತವು ಶಕ್ತಿಯನ್ನು ಹೊಂದಿದ್ದರೆ ಅದು 


ಕಡ್ಡಾಯವಾಗಿ ಯಣಾತ್ಮಕ ಒತ್ತಡ ಉಳ್ಳದ್ದಾಗಿರಬೇಕು ಎಂದು ತಿಳಿದುಬರುತ್ತದೆ (ಬಾಕ್ಸ್‌ 5 ನೋಡಿ). ಹೀಗೆ, ಬ್ರಹ್ಮಾಂಡವು 


13 


ಸಲವೇ ಹಿಗ್ಗಿದರೂ, ಖಾಲಿಜಾಗವೂ ಹಿಗ್ಗುವದು. ಇದರಿಂದ ಕಪ್ಪುಶಕ್ತಿಯ ಪ್ರಮಾಣವು ಅಧಿಕಗೊಂಡು ತತ್ತರಿಣಾಮವಾಗಿ 
ಮತ್ತಷ್ಟು ಹಿಗ್ಗುವಿಕೆಗೆ ಕಾರಣವಾಗುವುದು. ಇದು ವಿಚಿತ್ರ ಎನಿಸಬಹುದು. ಆದರೂ ಈ ಅಂಶವು ಬ್ರಹ್ಮಾಂಡದ ವೇಗವರ್ಧಿತ 
ಹಿಗ್ಗುವಿಕೆಯನ್ನು ಅತ್ಯಂತ ಸರಳವಾಗಿ ವಿವರಿಸುತ್ತದೆ. (ಚಿತ್ರ 10 ನೋಡಿ). ಇತರ "ಕಪುಶಕ್ತಿ ಮಾದರಿಗಳಲ್ಲಿ ಕಪ್ತುಶಕ್ತಿಯನ್ನು 
“ಸಾರತತ್ವ” ಅಥವಾ “ಫಾಂಟಮ್‌” ಎಂದು ಕರೆಯಲಾಗುತ್ತದೆ. ಈ ಮಾದರಿಗಳನ್ನು ನಿರ್ಮ್ವಾತಶಕ್ತಿಯ ಗತ್ಯಾತ್ಮಕ 
ಮಾದರಿಗಳೆಂದು (ಆಧಿಟಿಚಿಟುಳಿ ಒಂಜಜಟ) ಪರಿಗಣಿಸಬಹುದು. ಇಲ್ಲಿ ನಾವು ಆ ಮಾದರಿಗಳ ವಿಸ್ತೃತ ವಿವರಣೆಯನ್ನು 
ಕೊಡುವುದಿಲ್ಲವಾದರೂ, ಇವೆಲ್ಲವೂ ಬ್ರಹ್ಮಾಂಡದಲ್ಲಿನ ಕಪ್ಪುಶಕ್ತಿಯ ಸಾಂದ್ರತೆ ಸ್ಥಿರವಾದದ್ದಲ್ಲ. ಇದು ಕಾಲ ಮತ್ತು 
ಅವಕಾಶದೊಂದಿಗೆ ಬದಲಾಗುತ್ತದೆ. ಎಂದು ಪ್ರತಿಪಾದಿಸುತ್ತವೆ. 

ಮತ್ತೊಂದು ವಿಧಾನವು ಐನ್‌ಸ್ಫೈನನ ಸಾಮಾನ್ಯ ಸಾಪೇಕ್ಷ ಸಿದ್ಧಾಂತದ ಮೂಲಕ ಕೊಡುವ 
ಗುರುತ್ಪಾಕರ್ಷಣೆಯ ವಿವರಣೆಯು ಅಸಂಪೂರ್ಣವಾಗಿರುವ ಸಾಧ್ಯತೆಯೂ ಇದೆ ಎಂಬ ಊಹೆಯನ್ನು 
ಆಧಾರಿಸಿದೆ. ಇದಕ್ಕೆ ಪರ್ಯಾಯವಾದ ಮತ್ತೊಂದು ಸಿದ್ದಾಂತವು ವೇಗವರ್ಧಿತ ಬ್ರಹ್ಮಾಂಡದ ಹಿಗ್ಗುವಿಕೆಗೆ 
ಕಾರಣವನ್ನು ಒದಗಿಸಿ, ಕಪ್ಪುಶಕ್ತಿ ವಾದವನ್ನು ಸಂಪೂರ್ಣವಾಗಿ ಕೈಬಿಡಬಹುದು. 
ಇದು ನಿಜವೇ ಆದಲ್ಲಿ, ಆಗ ಪರಿಗಣಿಸಬೇಕಾದ ಬಹು ಮುಖ್ಯ ಪ್ರಶ್ನೆ ಎಂದರೆ - ಅಂತಹ ಮಾದರಿಯು 
ಐನ್‌ಸ್ಟೈನ್‌ ಸಿದ್ಧಾಂತವು ಉತ್ತರಿಸುವ ಇತರ ವೀಕ್ಷಣಾತ್ಮಕ ಪರೀಕ್ಷೆಗಳನ್ನು ಸಮರ್ಪಕವಾಗಿ ಉತ್ತರಿಸಬಲ್ಲದೇ? 
ಗುರುತ್ದಾಕರ್ಷಣೆಗೆ ಇತರ ಹಲವು ಪರ್ಯಾಯ ಸಿದ್ದಾಂತಗಳು ಇವೆಯಾದರೂ ಅವು ಯಾವುವೂ ಈ ವರೆಗೆ 
ಸಮಂಜಸವಾಗಿ ಕಂಡುಬಂದಿಲ್ಲ. 
ಈ ಎಲ್ಲ ಚರ್ಚೆಗಳಿಂದ ಸಹಜವಾಗಿ ಉದ್ಧವವಾಗುವ ಪಶ್ನೆ ಇದು- ಈ ಬ್ರಹ್ಮಾಂಡದ ವೇಗವರ್ಧಿತ ಹಿಗ್ಗುವಿಕೆಗೆ 
ಕಾರಣೀಭೂತವಾಗಬೇಕಾದರೆ ಬ್ರಹ್ಮಾಂಡದ ಖಾಲಿ ಅವಕಾಶವು ಎಷ್ಟು ಪ್ರಮಾಣದ ಶಕ್ತಿಯನ್ನು ಹೊಂದಿರಬೇಕು? 
ಪ್ಲಾಂಕ್‌ ಉಪಗ್ರಹದ ದತ್ತಾಂಶಗಳ ಅನುಸಾರ ಬ್ರಹ್ಮಾಂಡದ ಒಟ್ಟು ಶಕ್ತಿಯ ಶೇಕಡಾ 68ಕ್ಕೂ ಹೆಚ್ಚು ಶಕ್ತಿಯು 
ಕಪ್ಪುಶಕ್ತಿಯಿಂದ ಬರುತ್ತಿದೆ. ಸಾಮಾನ್ಯ ಭೌತದವ್ಯ ಅಂದರೆ ಮಾನವರು, ಭೂಮಿಯ ಇತರ ಜೀವಿಗಳು, ಭೂಮಿ, 
ಸೌರವ್ಯೂಹ ಮತ್ತು ನೀಹಾರಿಕೆಗಳ ದೃಗ್ಗೋಚರ ಭಾಗದಲ್ಲಿರುವ ಎಲ್ಲ ನಕ್ಷತ್ರಗಳು - ಇವೆಲ್ಲವೂ ಶೇಕಡಾ 
5ಕ್ಕಿಂತಲೂ ಕಡಿಮೆ ಶಕ್ತಿಗೆ ಕಾರಣೀಭೂತವಾಗಿವೆ. 


ಭವಿಷ್ಯತ್ತಿನಲ್ಲಿ 
ವಿಶ್ವಶಾಸ್ತೀಯ ಸ್ಥಿರಾಂಕವನ್ನು ಆಧರಿಸಿದ ಮಾದರಿಯನ್ನು ಬ್ರಹ್ಮಾಂಡದ ವೀಕ್ಷಣೆಗಳು ಸಮರ್ಥಿಸುತ್ತವೆ ಎಂದು 
ತೋರಿದರೂ, ಈ ಕಥಾನಕ ಇಲ್ಲಿಗೆ ಮುಕ್ತಾಯವಾಗದು. ಮೂಲಕಣಗಳು ಮತ್ತು ಅವುಗಳ ನಡುವಣ ಬಲಗಳು- 
ಇವನ್ನು ಕುರಿತ ನಮ್ಮ ಸದ್ಯದ ತಿಳಿವು ಕ್ಲಾಂಟಂ ಫೀಲ್ಡ್‌ ಸಿದ್ಧಾಂತದ ಚೌಕಟ್ಟನ್ನು ಅವಲಂಬಿಸುತ್ತದೆ. ಈ ಚೌಕಟ್ಟನ್ನು 
ಖಾಲಿ ಅವಕಾಶವು ಎಷ್ಟು ಶಕ್ತಿಯನ್ನು ಹೊಂದಿರಬೇಕು ಎಂಬುದನ್ನು ಲೆಕ್ಕ ಮಾಡಲು ಬಳಸಲಾಗಿದೆ. ಹೀಗೆ 
ಲೆಕ್ಕಮಾಡಿ ಬಂದ ಮೌಲ್ಯವು ವೇಗವರ್ಧಿತ ಬ್ರಹ್ಮಾಂಡದ ಹಿಗ್ಗುವಿಕೆಗೆ ಸಂಬಂಧಿಸಿದ ವೀಕ್ಷಣೆಗಳಿಂದ 
ಅಂದಾಜಿಸಲಾದ ವಿಶ್ವಶಾಸ್ತೀಯ ಸ್ಥಿರಾಂಕದ ಮೌಲ್ಯಕ್ಕಿಂತ ಹಲವಾರು ಪಟ್ಟು (- 1029) ಅಧಿಕವಾಗಿದೆ. 

ಈಗ ನಮ್ಮ ಮುಂದಿರುವ ಸವಾಲು ಏನೆಂದರೆ, ನಿರ್ವಾತ ಶಕ್ತಿಯ ಅಸ್ತಿತ್ವಕ್ಕೆ ಕಾರಣವೇನು ಎಂಬದನ್ನು 

ವಿವರಿಸುವುದರ ಜೊತೆಗೆ ವೀಕ್ಷಣೆಯಿಂದ ಕಂಡುಬಂದ ಮೌಲ್ಯವನ್ನು ಅದು ಹೊಂದಿರಲು ಕಾರಣವೇನು? 


ಎಬುದನ್ನು ಸಹ ವಿವರಿಸ ಬೇಕಾಗಿದೆ. ಭವಿಷ್ಯದಲ್ಲಿನ ಮತ್ತಷ್ಟು ಅಧ್ಯಯನಕ್ಕೆ ಇದೊಂದು ರೋಚಕ 


ಎಲ ಕ 


ಕ್ಷೇತವಾಗಿದ್ದು, ವೀಕ್ಷಣೆಗಳನ್ನು ಸುಧಾರಿಸುವ ಮತ್ತು ಈಗಿರುವ ಸಿದ್ಧಾಂತಗಳನ್ನು ಮತಷು ಸಂಸರಣೆಗೆ 
ಒಳಪಡಿಸುವ ಸಾಧ್ಯತೆಗಳನ್ನು ಹೊಂದಿದೆ. 


ಓರಣಜ: ಅಡಿಜಜುಣ ಜಿಂಡಿ`ಇುಜ ನಟಚೆಂಜ ಜಜ ನಟಿ ಇುಜ ಇಚೆಳಿಳಾರಡಿಂನಾಟಿಜ ಅಜಿ 'ಇುಜ ಚೆಡಿಣುಭಿಟಿಜ ುಣಟಿಜ: 
ಆಚೆಡಿಳ ಇಟಿಜಡಿಂಧಿ ಖಣಡಿತಿಜಧಿ  ಜುಣಜಿಟಿಣ ರಚಿಟಚೆಥುಜಿ ಛಧಿ ಗಅಐ ಒಚೆಣುಜಟಜಿಣುಲಿಚಿಟ ಚಿಟಿಜ ಕುಯಿಛಿಚಿಟ 
ಖಲಿಜಟಿಲಿಜಿ, ಕಟುಭಿಲಾಡಿ. ಗಖಐ: ೩೧ಣಧಿ://ತಿತಿತಿ.ಜಿಟುಭಿಲಾಡಿ.ಛಿಂಟ/ಮಿರಣಧ/ನಾಲಿಟಟಚಿಥಿ 14958324522. ಮುಛಿಜಟಿಜ: ಅಅ- 


$ಜ. 


ಅಮಿತಾಭ ಮುಖರ್ಜಿಯವರು ದೆಹಲಿ ವಿಶ್ವವಿದ್ಯಾನಿಲಯದ ಭೌತವಿಜ್ಞಾನ ಮತ್ತು ಖಭೌತ ವಿಜ್ಞಾನ 
ವಿಭಾಗದಿಂದ ಪ್ರಾಧ್ಯಾಪಕರಾಗಿ ನಿವೃತ್ತಿ ಹೊಂದಿರುತ್ತಾರೆ. 
ಅನುವಾದ: ಬಿ.ಎಂ.ಚಂದ್ರಶೇಖರ್‌ ಪರಿಶೀಲನೆ: ಗಾಯತ್ರಿ ಮೂರ್ತಿ 


